ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಗುರುವಾರ, ದಿನಾ೦ಕ: 4ನೇ ಫೆಬ್ರವರಿ, 2021 


ಬೆಂಗಳೂರು ನಗರದಲ್ಲಿ ಸಂಚಾರ ದಟ್ಟಿಣೆ (ಟ್ರಾಫಿಕ್‌) ಕಡಿಮೆಗೊಳಿಸುವ ಕುರಿತು 
ಶ್ರೀ ಪಿ.ಆರ್‌.ರಮೇಶ್‌ (ನಾಮನಿರ್ದೇಶನ) :- 


382 (441) ಮಾನ್ಯ ಗೃಹ ಮತ್ತು ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ ಶಾಸನ ರಚನೆ ಸಚಿವರು ಈ 
ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಬೆಂಗಳೂರು ನಗರವು ಟ್ರಾಫಿಕ್‌ ಸಂಚಾರ (ಸಂಚಾರ ದಟ್ಟಿಣೆಯ ಪ್ರಮಾಣದ) ವಿಷಯದಲ್ಲಿ ದೇಶದ 2ನೇ 
ನಗರವೆಂದು ಖಾಸಗಿ ಸಂಸ್ಥೆಯವರು ನಡೆಸಿದ ಸಮೀಕ್ಷೆಯ ವರದಿ ವಿಷಯವು ಸರ್ಕಾರದ ಗಮನಕ್ಕೆ 
ಬಂದಿದೆಯೆಳ; ಬಂದಿದ್ದಲ್ಲಿ, ಸರ್ಕಾರದ ನಿಲುವೇನು; 


(VT 


(ಆ) ಸರ್ಕಾರಿ/ಖಾಸಗಿ ಬಸ್ಸುಗಳ ಚಾಲಕರು ನಿರ್ದಿಷ್ಟವಾದ ಜಾಗದಲ್ಲಿ ತಮ್ಮ ವಾಹನಗಳನ್ನು ನಿಲುಗಡೆ 
ಮಾಡದೇ ರಸ್ತೆಯಲ್ಲಿ ಅಡ್ಡಾದಿಡ್ಲಿ ನಿಲುಗಡೆ ಮಾಡಿ ರಸ್ತೆ ಸಂಚಾರದ ನಿಯಮವನ್ನು ಉಲ್ಲಂಘಿಸುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಸರ್ಕಾರದ ಕ್ರಮವೇನು; (ಚಾಲ್ಲಿಯಲ್ಲಿರುವ ಮಾನದಂಡಗಳ 
ಕುರಿತು ವಿವರ ನೀಡುವುದು) 


(%) Peak hours©೦ದರೆ ಬೆಳಿಗ್ಗೆ 9 ಘಂಟೆಯಿಂದ 11 ಘಂಟೆಯ ಅವಧಿಗೆ ಬೆಂಗಳೂರು ನಗರದ ಪ್ರಮುಖ 
ರಸ್ತೆಗಳಲ್ಲಿ ನಿಧಾನಗತಿಯಲ್ಲಿ ಚಲಿಸುವ ಮತ್ತು ಗೂಡ್ಸ್‌ ವಾಹನಗಳ ಸಂಚಾರಕ್ಕೆ ನಿರ್ಬಂಧ ವಿಧಿಸುವ ಹಾಗೂ 
ನಗರದ ಸಂಚಾರ ದಟ್ಟಿಣೆಯನ್ನು ಕಡಿಮೆ ಮಾಡುವ ಕುರಿತು ಸರ್ಕಾರ ಜಿ೦ತನೆ ನಡೆಸಿದೆಯೆ (ವಿವರ 
ನೀಡುವುದು) 


(ಈ) ಸದರಿ ಸಮಯದಲ್ಲಿ ಅನ್ಯ ಜಿಲ್ಲೆ/ಅನ್ಯ ರಾಜ್ಯಗಳಿಂದ ಬೆಂಗಳೂರು ನಗರಕ್ಕೆ ಬರುವ ಎಲ್ಲಾ ರೀತಿಯ 
ವಾಹನಗಳನ್ನು ಬೆಂಗಳೂರು ನಗರದ ಹೊರವಲಯದಲ್ಲಿ ನಿಲ್ಲಿಸಿ ನಗರದ ಸಂಚಾರ ದಟ್ಟಿಣೆಯನ್ನು ಕಡಿಮೆ 
ಮಾಡುವ ವಿಷಯದ ಕುರಿತು ಸರ್ಕಾರ ಚಿಂತನೆ ನಡೆಸಿದೆಯೇ? (ವಿವರ ನೀಡುವುದು) 


